» 


ಕರ್ನಾಟಕ ವಿಧಾನ ಪರಿಷತ್ತು 


ಉದ್ಯಾನಗಳಲ್ಲಿ ವಾಹನ 
ನಿಲುಗಡೆ ಸೌಲಭ್ಯವನ್ನು 
ಅಲ್ಲಿರುವ ಪ್ರಾಣಿ ಮತ್ತು 
ತೊಂದರೆಯುಂಟಾಗುತ್ತಿರುವುದು 
ಮನಕ್ಕೆ ಬಂದಿದೆಯೇ; 
ಸೌಲಭ್ಯವನ್ನು: ರದ್ದುಗೊಳಿಸುವ 


ಸರ್ಕಾರದ ನಿಲುವೇನು: 


ಸಂಚಾರ ಮತ್ತುಏರಡನೆಯ ಮತ್ತು ನಾಲ್ಕನೆ ಶನಿವಾರಗಳಂದು, ಗಣರಾಜ್ಯೋತ್ಸವ, 
ನೀಡಿರುವುದರಿಂದಸಾ, 
'ಪಕ್ಷಿಗಳಿಗೆಮತ್ತು ಖಾಸಗಿ 
ಸರ್ಕಾರದಸಾರ್ವತ್ರಿಕ 
ವಾಹನ ನಿಲುಗಹೆನಿಷೇಧಿಸಲಾಗಿದೆ. ' 


ಬಗ್ಗೆವಾ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 778. 
ಸದಸ್ಯರ.ಹೆಸರು. ಶ್ರೀ ಎನ್‌ ರವಿಕುಮಾರ್‌ 
ಉತ್ತರಿಸುವ ಸಚಿವರು ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಉತ್ತರಿಸುವ ದಿನಾಂಕ 15.12.2020 
ಕ್ರಸಂ]. ಪ್ರಶ್ನೆ ಉತ್ತರ | 
ಅ) ಕಬ್ಬನ್‌ ಪಾರ್ಕ್‌ ಮತ್ತು ಲಾಲ್‌ ಬಾಗ್‌ಕಬ್ಬನ್‌ ಪಾರ್ಕ್‌ ನ ಒಳಗಿನ ರಸ್ತೆಗಳಲ್ಲಿ ಪ್ರತಿ ಭಾನುವಾರ, 


ಪತೆಂತ್ರ್ಯೋತ್ಸವ, ಗಾಂಧಿ ಜಯಂತಿ ಹಾಗೂ ಸರ್ಕಾರಿ ಕಛೇರಿಗಳು 
ಸಂಸ್ಥೆಗಳಿಗೆ ಅನ್ನಯವಾಗುವ ಸಾಮಾನ್ಯ 
ದಿನಗಳಲ್ಲಿ ವಾಹನ 


ರಜಾ ಸಂಚಾರವನ್ನು 


ಖಾರದ ದಿನಗಳಲ್ಲಿ ಬೆಳಿಗ್ಗೆ 8 .ಗಂಟೆಯಿಂದ ರಾತ್ರಿ 10 
ಗಂಟೆಯವರೆಗೆ ಮಾತ್ರ ಹಡ್ಡನ್‌ ವೃತ್ತದಿಂದ ಹೈ ಕೋರ್ಟ್‌ ಮತ್ತು 
ಕಆರ್‌ ವೃತ್ತದ ಕಡೆಗೆ, ಸಿದ್ದಲಿಂಗಯ್ಯ ವೃತ್ತದಿಂದ ಹೈಕೋಟ್‌ಗೆ 
"ಮತ್ತು ಕೆಆರ್‌ ವೃತ್ತದ ಕಡೆಗೆ ಮತ್ತು ಬಾಲಭವನದ : ರಸ್ತೆಗಳಲ್ಲಿ. 
ಮಾತ್ರ ವಾಹನ ಸಂಚಾರವಾಗುತ್ತಿದ್ದು ಪ್ರಾಣಿ ಮತ್ತು ಪಕ್ಷಿಗಳಿಗೆ 
ತೊಂದರೆಯುಂಟಾಗದಂತೆ ಉದ್ಯಾನವನದ ಇತರೇ ಪ್ರದೇಶಗಳಲ್ಲಿ] 
ವಾಹನ ಸಂಚಾಠವನ್ನು ನಿಷೇಧಿಸಲಾಗಿದೆ. 
ಕಬ್ಬನ್‌ ಉದ್ಯಾನವನದಲ್ಲಿ ರಾಣಿ ವಿಕ್ಟೋರಿಯಾ ಪ್ರತಿಮೆಯಿಂದ 
ರಾಜಾ ಎಡ್ಡರ್ಡ್‌ ಪ್ರತಿಮೆ ಬಳಿ, ರಿಂಗ್‌ ವುಡ್‌ ವೃತ್ತದ ಗಜಿಬೋ 
ಬಲಿ, ಜಾವಾ ರಸ್ತೆ ಬಳಿ, ಕೇಂದ್ರ ಗ್ರಂಥಾಲಯದ ಶೇಷಾದ್ರಿ ವಿಭಾಗದ 
ಬಳಿ ಮತ್ತು ಎನ್‌.ಜಿ.ಒ ಗೇಟ್‌ ಬಳಿ ಮಾತ್ರ ಪಾಹನ ನಿಲುಗಡೆ 
ನಾಲಭ್ಯವನ್ನು ಕಲ್ಪಿಸಲಾಗಿದೆ, 
ಲಾಲ್‌ ಬಾಗ್‌ ಉದ್ಯಾನವನದಲ್ಲಿ ವಾಹನ ಸಂಚಾರವನ್ನು 
ನಷೇಧಿಸಲಾಗಿದೆ, ಸಸೃತೋಟದ ಜೋಡಿ ರಸ್ತೆಯ ಬಳಿ 5 ಎಕರೆ 
ಪ್ರದೇಶದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ತೊಂದರೆಯುಂಟಾಗದಂತೆ 
ಪ್ರತ್ಯೇಕವಾಗಿ ವಾಹನ ನಿಲುಗಡೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. 
ಉಳಿದಂತೆ 235 ಎಕರೆಯಲ್ಲಿ ಯಾವುದೇ ನಿಲುಗಡೆ ಸೌಲಭ್ಯ 
ರುವುದಿಲ್ಲ. 

ವಾಹನ ನಿಲುಗಡೆ 
ಸರ್ಕಾರವು ಸಕಾರಾತ್ಮ ನಿಲುವನ್ನು ಹೊಂದಿದೆ. 


ಸೌಲಭ್ಯವನ್ನು ರಮ್ದಗೊಳಿಸುವ ಬಗ್ಗೆ 


Ky ie 


5) 


ಗಳಲ್ಲಿ ಅನಧಿಕೃತವಾಗಿ ಪಾಣಿಜ್ಯ 
ಉದ್ದೇಶಗಳಿಗಾಗಿ ಕಟ್ಟಡ ನಿರ್ಮಾಣ 
ಮಾಡಿದ್ದು ಅವುಗಳನ್ನು ತೆರವುಗೊಳಿಸುವ 


ಕುರಿತು ಸರ್ಕಾರದ ನಿಲುವೇನು; 


— ; 
ಕಬ್ಬನ್‌ ಪಾರ್ಕ್‌ ಮತ್ತು ಲಾಲ್‌ ಬಾಗ್‌ಥಬ್ಬನ್‌ ಪಾರ್ಕ್‌ ಮತ್ತು ಲಾಲ್‌ ಬಾಗ್‌ ಗಳಲ್ಲಿ ಅನಧಿಕೃತವಾಗಿ! 


ವಾಣಿಜ್ಯ  ಉಡ್ಡೇಶಗಳಿಗಾಗಿ ಯಾವುದೇ ಕಟ್ಟಡ ನಿರ್ಮಾಣ 
ಮಾಡಿರುವುದಿಲ್ಲ. 


ಇ) 


| 


ಕಬ್ಬನ್‌ ಪಾರ್ಕ್‌ ಮತ್ತು ಲಾಲ್‌ ಬಾಗ್‌ ಗಳು 
[ಿಂಗಳೂರು ನಗರಕ್ಕೆ ಆಮ್ಲಜನಕ ನೀಡುವ 
ಮುಖ್ಯ ಭಾಗವಾಗಿದ್ದು ಈ ಪ್ರದೇಶಗಳಲ್ಲಿ 


ವಾಹನ ಸಂಚಾರ ಮತ್ತು ಬಾಣಿಜ್ಯ 


ವ್ಯವಹಾರಗಳನ್ನು ರದ್ದು ಮಾಡುವ ಬಗ್ಗೆ 


[ನುರಿತು ಸರ್ಕಾರದ ನಿಲುವೇನು? 


ಕಬ್ಬನ್‌ ಪಾರ್ಕ್‌ ಮತ್ತು ಲಾಲ್‌ ಬಾಗ್‌ ಉದ್ಯಾನಗಳಲ್ಲಿ ವಾಣಿಜ್ಯ 
ವ್ಯವಹಾರಗಳಿಗೆ ಅವಕಾಶ ಕಲ್ಪಿಸಿರುವುದಿಲ್ಲ. 

ಲಾಲ್‌ ಬಾಗ್‌ ಸಸ್ಯತೋಟದಲ್ಲಿ ವಾಹನ ಸಂಚಾರವನ್ನು 
ನಿಷೇಧಿಸಲಾಗಿದೆ, ಕಬ್ಬನ್‌ ಉದ್ಯಾನವನದಲ್ಲಿ ಹಂತಹಂತವಾಗಿ 


ಸಾರ್ವತ್ರಿಕ ರಜಾ ದಿನಗಳಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸುವ 


ಸರ್ಕಾರ ಕ್ರಮ. ಕೈಗೊಳ್ಳುವುದೇ; ಈತ್ರಮ ಕೈಗೊಳ್ಳಲಾಗಿದೆ, ಈ ಕುರಿತು ಸರ್ಕಾರವು ಸಕಾರಾತ್ಮ! 


ನಿಲುವನ್ನು ಹೊಂದಿದೆ. 


0: HORTI/516 /HGM/2020-admn-Horti-Sec 


ಪೌರಾಡಳಿತ ತೋಟಗಾರಿಕೆ 
ಮತ್ತು ರೇಷ್ಮೆ ಸಚಿವರು 


